ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


557 


ಸದಸ್ಯರ ಹೆಸರು 


ಡಾ.ವೈ ಎ ನಾರಾಯಣಸ್ವಾಮಿ 


(ಶಿಕ್ಷಕರ ಕ್ಷೇತ್ರ) 


ಉತ್ತರಿಸುವ ದಿನಾಂಕ 


18.07.2019 


ಉತ್ತ್ಕರಿಸುವವರು ಮಾನ್ಯ ಮುಖ್ಯ ಮಂತ್ರಿಗಳು 
ಪ್ರಶ್ನೆ | ಉತ್ತರ 
ಕರ್ನುಟಕ ರಾಜ್ಯದ ಪ್ರತಿನಿಧಿಯಾಗಿ ಕರ್ನಾಟಕ ರಾಜ್ಯದ ಪ್ರತಿನಿಧಿಯಾಗಿ ದೆಹಲಿಯಲ್ಲಿ 
ದೆಹಲಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯನಿರ್ವಹಿಸುತ್ತಿರುವ ನಿವಾಸಿ ಆಯುಕ್ತರ ಹುದ್ದೆ 


ನಿವಾಸಿ ಆಯುಕ್ತರ ಹುದ್ದೆ ಸೃಷ್ಟಿ ಆಗಿದ್ದು 
ಯಾವಾಗ: ಇದುವರೆಗೂ ಯಾವ ಯಾವ - 
ಅಧಿಕಾರಿಗಳು ಈ ಹುದ್ದೆಯಲ್ಲಿ 

ಕಾರ್ಯನಿರ್ವಹಿಸಿದ್ದಾರೆ: ಅವರ ಅಧಿಕಾರದ 


ಅವಧಿ ತಿಳಿಸುವುದು 


ಆರಂಭದಲ್ಲಿ ಏಜೆಂಟ್‌, ಮೈಸೂರು ಹೌಸ್‌, ನವದೆಹಲಿ ಎಂದು 
ದಿನಾಂಕ: 01.06.1963 ರಂದು ಸೃಜನೆಯಾಗಿರುತ್ತದೆ. ತದ 


pe 


ನಂತರದಲ್ಲಿಈ ಹುದ್ದೆಯ ನಾಮನಿರ್ದೇಶನವನ್ನು “ವಿಶೇಷ 


09.12.1964 ರಂದು 


ಆಯುಕ್ತರು” ಎಂದು 

ಬದಲಾವಣೆಗೊಳಿಸಲಾಗಿದೆ. : 
ಆನಂತರದಲ್ಲಿ ಈ ಹುದ್ದೆಯ ಹೆಸರನ್ನು “ನಿವಾಸಿ ಆಯುಕ್ತರು” 
11.08.1998 ರಿಂದ ಈವರೆಗೂ 
ಕರೆಯಲಾಗುತ್ತಿದೆ. 01.06.1963 


ಇಲ್ಲಿಯವರೆಗೆ ಕರ್ನಾಟಕ ಭವನದಲ್ಲಿ ಕರ್ತವ್ಯ ನಿರ್ಪ್ವಹಿಸಿದ 


ಎಂದು ದಿನಾಂಕ: 


ದಿನಾಂಕ: ರಿಂದ 


| ಅಧಿಕಾರಿಗಳ ವಿವರವನ್ನು ಅನುಬಂದ-41 ರಲ್ಲಿ ಒದಗಿಸಲಾಗಿದೆ. 


ಆ ಅಧಿಕಾರಿಗಳ ಅವಧಿಯಲ್ಲಿ ಕರ್ನಾಟಕಕ್ಕೆ 
ಸಂಬಂಧಿಸಿದ ಯಾವ ಯಾವ ಯೋಜನೆಗಳನ್ನು 
ಕೇಂದ್ರ ಸರ್ಕಾರದ ಜೊತೆ ಸಮಾಲೋಚಿಸಿ 


ಪರಿಹಾರಗಳನ್ನು 


" ಕಂಡುಕೊಳ್ಳಲಾಗಿದೇ(ವಿವರಗಳನ್ನು 


ನೀಡುವುದು) 


ಕರ್ನಾಟಕ. ರಾಜ್ಯದ ಪ್ರತಿನಿಧಿಯಾಗಿ ದೆಹಲಿಯಲ್ಲಿ 
ಕಾರ್ಯನಿರ್ವಹಿಸಿದ ಎಲ್ಲಾ ನಿವಾಸಿ ಆಯುಕ್ತರುಗಳು ಕರ್ನಾಟಕ 
ಸರ್ಕಾರದ ಪ್ರಸ್ತಾವನೆಗಳನ್ನು ಭಾರತ ಸರ್ಕಾರದಲ್ಲಿ ಅನುಸರಣೆ | 
ಮಾಡಿಕೊಂಡ ಬಂದಿರುತ್ತಾರೆ. 
ನವದೆಹಲಿಯ 


ಹುದ್ದೆಯಲ್ಲಿ . 


ಪ್ರಸ್ತುತ, ಕರ್ನಾಟಕ ಭವನದ ನಿವಾಸಿ 


ಆಯುಕ್ತರು ಕಾರ್ಯನಿರ್ವಹಿಸುತ್ತಿರುವ 
ಅಧಿಕಾರಿಯವರು ಕೇಂದ್ರ ಸರ್ಕಾರದ ಜೊತೆ ಕಳೆದ ಎರಡು 
ವರ್ಷಗಳಲ್ಲಿ ಅನುಸರಣೆ ಮಾಡಿ ಈ ಕೆಳಕಂಡ ಯೋಜನೆಗಳಲ್ಲಿ 
ಕರ್ನಾಟಕ ರಾಜ್ಯಕ್ಕೆ ಅನುದಾನ ಬಿಡುಗಡೆಗೊಳಿಸಿರುತ್ತಾರೆ. 

ಸದರಿ ವಿವರಗಳು ಈ ಕೆಳಕಂಡಂತಿವೆ: 


[ ವರ್ಷ: 2017-18 
ಇರ್ಷ201718 OO 
ಅ) ಪ್ರಸ್ತಾವನೆಗಳ ಅನುಸರಣೆ; ' 


ನವದೆಹಲಿಯ ನಿವಾಸಿ ಆಯುಕ್ತ ಕ್ತ್ರರವರ ಕಛೇರಿಯು 2017. 18: 
ಸಾಲಿನಲ್ಲಿ ಓಟ್ಟು 101 ಕರ್ನಾಟಕ ಸರ್ಕಾರದ ಪ್ರ ಪ್ರಸ್ತಾವನೆಗಳ ಳನು 


ಸ್ವೀಕರಿಸಿ ಅವುಗಳನ್ನು ಕೇಂದ್ರ ಸರ್ಕಾರದೊಂದಿಗೆ ಅನುಸರ 
ನು 
ಮಾಡಲಾಗಿದೆ. 


ಆ) ಬಿಡುಗಡೆಗಳ ಅನುಸರಣೆ: ' 


ಮಾಡಲಾಗಿದೆ. ನಿವಾಸಿ ಆಯುಕ್ತರ ಕಛೇರಿಯು ಅನುಸರಣೆ 
| ಮಾಡಿದ ಪ್ರಮುಖ ಬಿಡುಗಡೆಗಳ ಕೆಲವು ಉದಾಹರಣಿಗಳಿಂದರೆ. 

1. ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ/ಹಿಂದುಳಿದ ವರ್ಗದ 
ವಿದ್ಯಾರ್ಥಿಗಳಿಗೆ post Matric ವಿದ್ಯಾರ್ಥಿ ವೇತನ ಅನುದಾನ 
ಬಿಡುಗಡೆ ಒಟ್ಟು ರೂ.272.77ಕೋಟಿಗಳು, i 
2. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ರೂ, 355.44 
ಕೋಟಿಗಳು 


3. ಪ್ರಧಾನಮಂತ್ರಿ ಆವಾಸ್‌ ಯೋಜನೆ(ಗ್ರಾಮೀಣ) [e¥ 
188.22 ಕೋಟಿಗಳು . 


ಕೋಟಿಗಳು 


5. ಪ್ರಧಾನಮಂತ್ರ ಕೃಷಿ ಸಿಂಚಾಯ್‌ ಯೋಜನೆ ರೂ.368.86 
ಕೋಟಿಗಳು | | 


6. ಆಹಾರ ಧಾನ್ಯಗಳು ಓಟ್ಟು ರೂ. 217.4 ಕೋಟಿಗಳು 


j. 

| 

9, 

} 

| 
4. ಪುಧಾನಮಂತ್ರಿ ಆವಾಸ್‌ ಯೋಜನೆ (ನಗರ) ರೂ.1045 
f 
f 


ನವದೆಹಲಿಯ 'ನಿವಾಸಿ ಆಯುಕ್ತರವರ ' ಕಛೇರಿಯು ಭಾರ 
ಸರ್ಕಾರದಿಂದ ಹಲವಾರು ಬಿಡುಗಡೆಗಳನ್ನು ಅನುಸರಣೆ 


ವರ್ಷ: 201819 
ಅ) ಪ್ರಸ್ತಾವನೆಗಳು ಅನುಸರಣೆ: 
ನವದೆಹಲಿಯ ನಿವಾಸಿ ಆಯುಕ್ತರವರ ಕಛೇರಿಯು 2018-19 ನೇ 


ಸಾಲಿನಲ್ಲಿ ಒಟ್ಟು 211 ಕರ್ನಾಟಕ ಸರ್ಕಾರದ ಪ್ರಸ್ತಾವನೆಗಳಿನ್ನು 


2೪ 


ಕರಿಸಿ ಅವುಗಳನ್ನು ಕೇಂದ್ರ ಸರ್ಕಾರದೊಂದಿಗೆ ಅನುಸರಣೆ 
ಮಾಡಲಾಗಿದೆ. j 


ಅ) ಬಿಡುಗಡೆಗಳ ಅನುಸರಣೆ. 

ನವದೆಹಲಿಯ ನಿವಾಸಿ ಆಯುಕ್ತರವರ ಕಛೇರಿಯ ಭಾರತ 
ಸರ್ಕಾರದಿಂದ ಹಲವಾರು ಬಿಡಡುಗಳೆಗಳನ್ನು ಅನುಸರಣೆ 
ಮಾಡಲಾಗಿದೆ. ನಿವಾಸಿ ಆಯುಕ್ತರ ಕಛೇರಿಯು ಅನುಸರಣೆ 


ಮಾಡಿದ ಪ್ರಮುಖ ಬಿಡುಗಡೆಗಳು ಇಂತಿವೆ. 


e |. 1. ರಾಷ್ಟ್ರೀಯ ವಿಪತ್ತು ನಿರ್ವಹಣೆ ಅನುದಾನ ರೂ.959.84 


Ri] 
CHs 
5) 
ಸ 
[iS 
ಸ 
@ 


2. ರಾಜ್ಯ ವಿಪತ್ತು ನಿರ್ವಹಣೆ ಅನುದಾನ ರೂ. 288 
ಕೋಟಿಗಳು 
3. ಮಹಾತ್ಮಗಾಂಧಿ ನರೇಗಾ ಯೋಜನೆ ರೂ. 3040.24 
ಕೋಟಿಗಳು 
4. ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್‌ ರೂ.1079.2 | 
- ಕೋಟಿಗಳು \ 
5, ಸ್ಮಾರ್ಟ್‌ ಸಿಟಿಗಳು ರೂ, 134 ಕೋಟಿಗಳು 
6. ಅಮೃತ್‌ ಯೋಜನೆ ರೂ.633.12 ಕೋಟಿಗಳು 
7. ಮೂಲ ಅನುದಾನ (ನಗರ ಸ್ಥಳೀಯ ಸಂಸ್ಥೆಗಳು) 
ರೂ.1040.26 ಕೋಟಿಗಳು. 
' 8. ನಾರಾಯಣಪುರ ಎಡ ಕಾಲುವೆ ಯೋಜನೆ ರೂ. 368.86 
ಕೋಟಿಗಳು 
9. ಆಹಾರ ಇಲಾಖೆಗೆ ಸಂಬಂಧಿಸಿದಂತೆ ಬಾಕಿ ಸಬ್ಬ್ಲಿಡಿಗಳು 
ರೂ.417 ಕೋಟಿಗಳು, 
ಹಾಗೆಯೇ, ಕರ್ನಾಟಕ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಗಳು/ಕಾರ್ಯದರ್ಶಿಯವರೊಂದಿಗೆ ವಾಟ್ಸಪ್‌ 
ಗುಂಪನ್ನು ರಚಿಸಿ ಸದರಿ "ಅಧಿಕಾರಿಗಳ ಅಗತ್ಯ ಸಹಾಯ 
ಸಹಕಾರದೊಂದಿಗೆ ಸಮರ್ಪಕ. ಸಮನ್ವಯ' ಕಾರ್ಯವನ್ನು 


ನಿರ್ವಹಿಸಲಾಗುತ್ತಿದೆ. K 


ಇ ಇದುವರೆಗೂ ನಿವಾಸಿ ಆಯುಕ್ತರಾಗಿ ಕರ್ತವ್ಯ ತೃಪ್ತಿಕರವಾಗಿರುತ್ತದೆ. 
-ನಿರ್ವಹಿಸಿದ ಅಧಿಕಾರಿಗಳ ಕಾರ್ಯವೃಖರಿ 
ಬಗ್ಗೆ ಸರ್ಕಾರಕ್ಕೆ ತೃಪ್ತಿ ಇದೆಯೇ? } 


(ಮಾಹಿತಿ ನೀಡುವುದು) 


¢ 


ಸಂಖ್ಯೆ: ಸಿಆಸುಇ 48 ಹೆಚ್‌ಎಂಬಿ 2019 


Ee SRC DLMLSIL. SMS TSR SC LH SOREN FANE TRS LESSER ERE ELSEIF ASAE RNIB NSRNRGGRATDTIS SSS Nt 


ನು 


ಕರ್ನಾಟಕ ಸರ್ಕಾರ 


ನವದೆಹಟಗೆ ವರ್ಗಾವಣೆಗೊಂಡ ಕರ್ನಾಟಕದ ವಿಶೇಷ ಆಯುಕ್ತರುಗಳು / ನಿವಾಸಿ ಆಯುಕ್ತರುಗಳ ಪಟ್ಟ. 


3] ಅಧಿಕಾಕಯವರ ಪಸರ 7 ಹುಡ್ಗ ಅವಧ” 
| ಸಂಖ್ಯೆ ಶ್ರೀ/ ಶ್ರೀಮತಿ | ಇಂದ ವರೆಗೆ Wl 
ದ್ಯ | ನಾಗೇಂದ್ರ ಬಹದ್ದೂರ್‌” |  ಏಜೆಂದ್‌ ಮೈಸೂರ ಪಾಸ್‌ 01061063 31.10.1964 | 
; | ನವದೆಹಅ § RN _ j 
ನ್‌ ನತ್ತಡ್‌ ರಾರ ] `ನಶಾಷ ಇಹಾದ ಮೈಸಾರ” | 00.12.1664 21071966 7 
ಇ ಕದಾ ಮೈಸೊರು "27 1066 14.06.1965 
|_ತಿಶೇಷಆಯತ್ತಹ-ಮೃನಾಹ 7 304.1969 24101568 
ರ್‌  ಶಿಶೇಷ ಯಕ್ಷರು ವ್ಯಾರ್‌" 16.07.1970 1 37087973 
ಶೇಷ ಆಯಯ ನಾಡ 01.11 1975 | 70011876 
ರ್‌ ತಿಷ ಆಮನ್ನಾರು ಕನಾ 19.01.1975 E0177] 
7] ಶೆಷಆವನಾಯನಾಡಾ 17.011977 707107 
| ಪಶಷಇನನ್ದಾಹುರ್ನಾರಾ | 12071075 | 29.01.1982 
ಎಸ್‌ ರಾಮನಾಧನ್‌ ರಾ J ವಿಶೇಷ ಆಯಕ್ಷರಯ ಇರ್ನಾಷಾ್‌ 29.01.1982 07071585 
ಜಕರ ವಿಶೇಷ ಆಯುಕ್ತರ ಇನ್ನಾ ೬ 7 ig 13.05.1983 
ಶಾಂತನು ಕನ್ನಾ ಆನಾ ನಾರಾ: 14.05.1963 22038 | 
ತೆರೆಸಾ ಘದ್ಧಾಪಾರ್ಯ ತ ಇವರ” 19.10.1983 | 250571668 
ನಪತಷ್ಠಾಾ್‌ _ 3ತೌಷ ನಮ್ದಾರ ರ್ನನ |__ 26.05.1588 1 10081088 
| ನ3ಸನಾರ್‌ ರ ವಾರ 11.08.1088 31703051 § 
2 Ee ನಿವಾಸಿ ಆಯ್ದಾಪ TT | 31.08.1993 
Wa 5 ದತ್‌ ಹಾರು | 01003955 T2570 
ಕಾ ಆಯುಕ್ತರು RT 04047005 
ರ್ನ 'ಸಧಾರ್‌ರಾವ ವಾರ 19.04.1995 | 05.06.1955] 
೨ರ” ಧೀರೇಂದ್ರ ಸರನ್‌ ರಾ ನಿವಾಸ ಆಯಸಾಹ 13.07.1995 09.09.1995 | 
ಸುಜೀರ್‌' ಪರಸರ” | ಸವಾಯ್‌ | 271071095 257101056 
ಡಾ. ಅನೂಪ್‌ ಪೊಹಾರಿ ವಾ ನಹಸ್ಟಾತ 27121006 ToT 1587 
ತರ್‌ ಸವಾರ 11027987 T0670 ] 
EEC ಅಯ ಕಾ 13.07.1597 
೨೫] ಅಪರಾ ಮಾವಾ ರ 16.07.1997 T0501 1599 
೨೬ 'ಶಿ"ಬಾರಸ್ರಾವ ರಾ ನಿವಾಸಿ ಆರ ET 26.12.1995 
3ನ ಕರಾ | ಸವಾಸಆಯಾರ 17.01.2000 18.09.2001 
೨೮ | ಸೆದಾಕರ್‌ರಾಜ್‌ ವು ಆಯುಕ್ತರು 000 Tos 2004 | 
೨೯ | ಸುಧೇರ್‌ ಮಾರ ಆಯೆಕ್ತರು IR 20.09.2004 7 25.07 2008 
ಸರ] ಆರನಂನ್‌ ಇ ಕಷ್ಟ್‌ Ne es 28.07.2008 31.552009 
ರ ಜಾವೌರ್‌ ರ ಆಯುಕ್ತಹ |. 05112009 | 08052010 
೨ ಎಂ" ಇಮ್‌ಕೊರ್ಗ ನಾರ್‌ IAT ಆಯುಕ್ತಹ (| 08.05.2010 30.11.2010 
5 ಪಂದ್‌ ರ್ನನ | ್‌್‌Eಯ್ದಾರ | 0112200 080 
೪ | ಅತುಲ್‌ ಕುಮಾರ್‌ ಇವಾಕ ಸವಾರ 02.12.2075 7 15.08.2077 
7 Tನವ್‌ಮಾತ್‌ § | ನಿವಾಗಿ ಆಯುಕ್ತರು 1] 


